) 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


241 


ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು) 
ಉತ್ತರಿಸುವ ದಿನಾಂಕ 14-12-2021 
ಉತ್ತರಿಸುವ ಸಚಿವರು ಮಾನ್ಯ ಸಹಕಾರ ಸಚಿವರು 
ಹ ಪ್ರಶ್ನೆ ಉತ್ತರ 
ಅ) |ಸಹಕಾರ ಇಲಾಖೆಯಲ್ಲಿ ಬಹಳ ಬಂದಿದೆ. 
ದೀರ್ಪ್ಹಕಾಲದಿಂದ ವೃಂದ ಮತ್ತು 
ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ 
ಮಾಡದಿರುವುದು ಸರ್ಕಾರಕ್ಕೆ ಗಮನಕ್ಕೆ 
ಬಂದಿದೆಯೇ; If 
ಆ) | ಸದರಿ ತಿದ್ದುಪಡಿಗೆ ಸಿಬ್ಬಂದಿ ಮತ್ತು| ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಆದೇಶ 
ಆಡಳಿತ ಸುಧಾರಣೆ ಇಲಾಖೆ | ಸಂಖ್ಯೆ:ಡಿಪಿಎಆರ್‌ 97 ಎಸ್‌ಆರ್‌ಡಿ 2004 ದಿನಾಂಕ: 
ನಿಗಧಿಪಡಿಸಿರುವ ಕಾಲಮಿತಿ ಎಷ್ಟು; 08-10-2004 ರನ್ವಯ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು 03 ವರ್ಷಕ್ಕೊಮ್ಮೆ 
ಪರಿಷ್ಠರಿಸಬೇಕಾಗಿರುತ್ತದೆ. 
ಇ) [ಸದರಿ ಪ್ರಕಿಯೆ ಯಾವ ಹಂತದಲ್ಲಿದೆ; | ಸಹಕಾರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ 


ಯಾವ ಕಾಲಮಿತಿಯಲ್ಲಿ ತಿದ್ದುಪಡಿ 
ತರಲಾಗುವುದು; 


ಸಮಗ್ರ ತಿದ್ದುಪಡಿ ಕುರಿತ ಕರಡು ನಿಯಮಗಳನ್ನು ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ, ಸಹಕಾರ ಇಲಾಖೆ ಇವರ 
ಅಧ್ಯಕ್ಷತೆಯಲ್ಲಿ ದಿನಾ೦ಕ:14-10-2020 ರಂದು ವೃಂದ ಮತ್ತು 
ನೇಮಕಾತಿ ಪರಿಶೀಲನಾ ಉಪಸಮಿತಿ ಸಭೆಯಲ್ಲಿ ಚರ್ಚಿಸಿ 
ಸಿದ್ಧಪಡಿಸಲಾಗಿರುತ್ತದೆ. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆಯಿಂದ ಕರಡು ವೃಂದ ಮತ್ತು ನೇಮಕಾತಿ 
ನಿಯಮಗಳು ದಿನಾ೦ಕ:13-01-2021 ರಂದು 
ಪರಿಶೋಧಿಸಲ್ಪಟ್ಟಿರುತ್ತದೆ. 


ನಂತರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮತ್ತು 
ಆರ್ಥಿಕ ಇಲಾಖೆಯ ಅಭಿಪ್ರಾಯವನ್ನು ಪಡೆಯಲಾಗಿ, 
ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದು, ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ದಿನಾ೦ಕ:04-10-2021 ರಂದು ನಡೆದ ವೃಂದ ಮತ್ತು ನೇಮಕಾತಿ 
ಪರಿಶೀಲನಾ ಸಮಿತಿ ಸಭೆ ಜರುಗಿದ್ದು, ಸದರಿ ಸಭೆಯಲ್ಲಿನ 
ಸೂಚನೆಯಂತೆ ಅಗತ್ಯ ಕ್ರಮ ಕೈಗೊಂಡು ಪ್ರಸ್ತಾಪಿಸಿರುವ 
ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೂಕ್ತ 
ಮಾರ್ಪಾಡು/ತಿದ್ದುಪಡಿಯನ್ನು ಅಳವಡಿಸಿಕೊಂಡು ಪರಿಷ್ಕೃತ 
ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ನಿಬಂಧಕರಿಂದ ಪಡೆದು 
ವೃಂದ ಪರಿಶೀಲನಾ ಸಮಿತಿಯ ಮುಂದೆ ಮಂಡಿಸಲಾಗುವುದು. 


ವೃಂದ ಪರಿಶೀಲಿನಾ ಸಮಿತಿಯ ಅನುಮೋದನೆಯ ನಂತರ 
ಸಚಿವ ಸಂಪುಟಿದ ಅನುಮೋದನೆಯನ್ನು ಪಡೆದು ಕರಡು 
ನಿಯಮಗಳನ್ನು ಪ್ರಕಟಿಸಲಾಗುವುದು. ನಿಗದಿತ 
ಕಾಲಾವಧಿಯಲ್ಲಿ ಸ್ಮೀಕೃತವಾಗುವ ಆಕ್ಲೇಪಣೆ/ ಸಲಹೆಗಳನ್ನು 
ಪರಿಶೀಲಿಸಿದ ನಂತರ ಅಂತಿಮ ನಿಯಮಗಳನ್ನು ಹೊರಡಿಸಲು 
ಕ್ರಮವಹಿಸಲಾಗುತ್ತದೆ. 


ಈ) 


ಜೇಷ್ಠತೆಯಲ್ಲಿ ಹಿರಿಯರಾದ ಸಿಡಿ.ಒ 
ಗಳಿಗೆ ಕೆ.ಎ.ಟಿ ನ್ಯಾಯಾಲಯದ 
ಆದೇಶದಂತೆ ಪದೋನ್ನತಿ ನೀಡುವ 
ಬದಲು ನಿಬಂಧಕರ ಕಛೇರಿಯಲ್ಲಿ 
ಜೇಷ್ಠತೆಯಲ್ಲಿ ಕಿರಿಯರಾದ ಸಿಡಿ.ಒ 
ಗಳಿಗೆ ಎಆರ್‌ಸಿಎಸ್‌ ವೃಂದಕ್ಕೆ 
ಪದೋನ್ನತಿ ನೀಡಲಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಉ) 


ಹಾಗಿದಲ್ಲಿ, ಈ ಸಂಬಂಧ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಇಲ್ಲ. 


ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಪಾಲಿಸಿ ಪದೋನ್ನತಿ ನೀಡಲಾಗುತ್ತಿದೆ. ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಇಲಾಖೆಯ ವೃಂದ ಮತ್ತು ನೇಮಕಾತಿ 


ನಿಯಮಗಳನ್ನಯ 18 ವರ್ಷಗಳ ಸೇವೆಯನ್ನು 
ಪೂರ್ಣಗೊಳಿಸಿರುವ ಜೇಷ್ಠತೆಯಲ್ಲಿ ಹಿರಿಯವರಾದ 
ಸಹಕಾರ ಅಬಿವೃದ್ದಿ ಅಧಿಕಾರಿಗಳನ್ನು ಕರ್ನಾಟಕ 


ನಾಗರೀಕ ಸೇವಾ ನಿಯಮಾವಳಿಗಳ, ನಿಯಮ-32 ರಡಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಹುದೆಗೆ 
ಸ್ವತಂತ್ರ ಪ್ರಭಾರದಲ್ಲಿ ಇರಿಸಲಾಗಿದೆ. 


ಇದು ಸ್ಥಾನಪನ್ನ ಮುಂಬಡ್ತಿಯಾಗಿರುವುದಿಲ್ಲ ಬದಲಿಗೆ 
ತಾತ್ಕಾಲಿಕ ವ್ಯವಸ್ಥೆಯಾಗಿರುತ್ತದೆ. 


ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಾಮಂಡಳಿಯ 
ಆದೇಶದಂತೆ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಸಹಕಾರ ಅಭಿವೃದ್ದಿ ಅಧಿಕಾರಿಗಳ ಮನವಿಯಂತೆ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ವೃಂದಕ್ಕೆ 
ಪದೋನ್ನತಿ ನೀಡುವ ಸಂಬಂಧ ವೃಂದ ಮತ್ತು 
ನೇಮಕಾತಿ ನಿಯಮಗಳ ತಿದ್ದುಪಡಿ/ಮಾರ್ಪಾಡು 
ಮಾಡುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುತ್ತಿದೆ. 


ಸಿ 


ಸಂಖ್ಯೆ: ಸಿಒ 257 ಇಸಿಎ 2021 


Ao ANA 
(ಎಸ್‌.ಟೆ.ಸೋಮಶೇಖರ್‌) 
ಸಹಕಾರ ಸಚಿವರು 


